ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾಂಕ: 15-03-2021 ಪ್ರಶ್ನೆ ಸ೦ಖ್ಯೆ: 1009(1334) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಕೆ. ಪ್ರತಾಪಚಂದ್ರ ಶೆಟ್ಟಿ(ಸ್ನಳೀಯ ಸಂಸ್ಥೆಗಳ ಕ್ಲೇತು 


ಉತ್ತರ ನೀಡಬೇಕಾದ ದಿನಾ೦ಕ: 15-03-2021 


ಉತ್ತರಿಸುವ ಸಚಿವರು: ಮಾನ್ಯ ಅರಣ್ಯ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು 


ವಿಷಯ: ಭೂಸ್ವಾಧೀನತೆಯ ಪ್ರಕಿಯೆಯಲ್ಲಿ ಪಟ್ಕಾದಾರರಿಗೆ ಮರಮಟ್ಟುಗಳನ್ನು ನೀಡುವ ಕುರಿತು 


(ಅ) 2000ನೇ ಇಸವಿಯಿಂದ ವಾರಾಹಿ ನೀರಾವರಿ ಯೋಜನೆಗಾಗಿ ಭೂ ಸ್ವಾಧೀನ ಪ್ರಕ್ರಿಯೆಯ 
ಸಂದರ್ಭದಲ್ಲಿ ರೈತರ ಪಟ್ಟಾ ಸ್ಥಳದಲ್ಲಿರುವ ಮರಮಖಟ್ಟುಗಳನ್ನು ರೈತರಿಗೆ ಬಿಟ್ಟು 
ಕೊಟ್ಟೆರುವ ಪ್ರಕರಣಗಳೆಷ್ಟು; ಅವುಗಳು ಯಾವುವು; (ಪ್ರಕರಣವಾರು ವಿವರ ನೀಡುವುದು) 


(ಆ) ವಾರಾಹಿ ನೀರಾವರಿ ಯೋಜನೆಯ ಭೂ ಸ್ವಾಧೀನತೆಯ ಪ್ರಕರಣಗಳಲ್ಲಿ 2013ರ 
ಪೂರ್ವದ ಕನಿಷ್ಟ ಭೂ ಮೌಲ್ಯವನ್ನು ಪಟ್ಟಾದಾರರಿಗೆ ನೀಡುವುದಲ್ಲದೇ ಅರಣ್ಯ 
ಇಲಾಖೆಯೇ ಪಟ್ಟಾ ಜಾಗದ ಮರಗಳನ್ನು ವಶಪಡಿಸಿಕೊಳ್ಳುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಈ ರೈತ ಶೋಷಣೆಗೆ ಕಾರಣವೇನು; ಇದನ್ನು ಸರಿಪಡಿಸಲು ಸರ್ಕಾರದ 
ಶ್ರಮವೇನು? 


